ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ರಾಜ್ಯದಲ್ಲಿರುವ ಕುಗ್ರಾಮಗಳ ಬಗ್ಗೆ 

ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು)- 

207 (254) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 

(ಅ) ರಾಜ್ಯದಲ್ಲಿರುವ ಕುಗ್ರಾಮ (ಹ್ಯಾಮಲೇಟ್‌)ಗಳ ಸಂಖ್ಯೆ ಎಷ್ಟು; (ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಈ ಕುಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 
ಇದಕ್ಕೆ ಮೀಸಲಿಟ್ಟ ಹಣ ಎಷ್ಟು; (ವಿವರ ನೀಡುವುದು) 


(ಇ) 2018-19 ರಿ೦ದ 2020-21ನೇ ಸಾಲಿನಲ್ಲಿ ಅತಿವೃಷ್ಠಿ ಅನಾವೃ್ಯಷ್ಠಿಗೆ ಗುರಿಯಾದಂತಹ ಗ್ರಾಮಗಳು ಎಷ್ಟು; 
ಅವು ಯಾವುವು; (ವಿವರ ನೀಡುವುದು) 


(ಈ) ಯಾವ ಯಾವ ಗ್ರಾಮಗಳಲ್ಲಿ ಅತಿವೃಷ್ಠಿ ಅನಾವೃಷ್ಣಿಯಿಂದ ಪ್ರಾಣ ಹಾನಿ, ಜನ-ಜಾನುವಾರುಗಳ ಹಾನಿ, 
ಆಸ್ತಿ-ಪಾಸ್ತಿಗಳ ನಷ್ಟ ಬೆಳೆ ಹಾನಿ ನಷ್ಠ ಹಾಗೂ ಮನೆಗಳು ನಷ್ಟವಾಗಿರುತದೆ; (ತಾಲ್ಲೂಕುವಾರು ಮಾಯಿತಿ 
ನೀಡುವುದು) 


(ಉ) ಇಲ್ಲಿಯವರೆಗೆ ನೀಡಿದ ಪರಿಹಾರದ ಮೊತ್ತ ಎಷ್ಟು; ಪರಿಹಾರ ನೀಡಲು ಅನುಸರಿಸಿರುವ 
ಮಾನದಂಡಗಳೇನು? 


